ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ಆನೆ ಹಾವಳಿ ತಡೆಗೆ ಕೈಗೊಂಡಿರುವ ಮಂಜಾಗ್ರತಾ ಕ್ರಮಗಳ ಕುರಿತು 

ಡಾ|| ತೇಜಸ್ವಿನಿಗೌಡ(ವಿಧಾನಸಭೆಯಿಂದ ಚುನಾಯಿತರಾದವರು) - 

73 (171) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 
(ಅ) ರಾಜ್ಯದಲ್ಲಿ ಆನೆ ಹಾವಳಿ ನಿಯಂತ್ರಣ ಕುರಿತು ಮಾಹಿತಿ ನೀಡುವುದು; 


(ಆ) ಅರಣ್ಯದ ಅಂಚೆಗೆ ಆನೆ ದಾಳಿ ತಡೆಯಲು ರೈಲು ಹಳಿ ಕಂಬಿ ಅಳವಡಿಕೆ ಕಾರ್ಯ ಪ್ರಾರಂಭವಾಗಿದೆಯೇ; ಹಾಗಿದ್ದಲ್ಲಿ, ಎಷ್ಟು 
ಕಿ.ಮೀ ಪೂರ್ಣಗೊಂಡಿದೆ ಇದಕ್ಕೆ ವೆಚ್ಚವಾಗುವ ಅನುದಾನ ಎಷ್ಟು; ಸದರಿ ಅನುದಾನವನ್ನು ಎಲ್ಲಿಂದ ಭರಿಸಲಾಗುವುದು; 


(ಇ) ಅರಣ್ಯದಲ್ಲಿ ಕಳೆದ ವರ್ಷ ತಗುಲಿದ ಬೆಂಕಿ ಅನಾಹುತದಲ್ಲಿ ಮೃತ ಪಟ್ಟ ವನ್ಯ ಜೀವಿಗಳು ಯಾವುವು; (ಸಂಖ್ಯಾವಾರು ವಿವರ 
ಒದಗಿಸುವುದು) 


(ಈ) ನಾಶಗೊಂಡ ಅರಣ್ಯ ಪುನರ್‌ ವೃದ್ಧಿ ಹಾಗೂ ವನ್ಯ ಜೀವಿಗಳಿಗೆ ಸುರಕ್ಷಿತ ಅರಣ್ಯ ಪರಿಸರ ಒದಗಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 


